ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ರಾಜ್ಯದಲ್ಲಿರುವ ಅರಣ್ಯ ಭೂಮಿ, ಕಾಡು ಪ್ರಾಣಿಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳ 
ಶುರಿತು 


ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು):- 
796 (924) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ಮೀಸಲು ಅರಣ್ಯ, ಗ್ರಾಮ ಅರಣ್ಯ, ರಕ್ಲಿತ ಅರಣ್ಯ, ಖಾಸಗಿ ಆರಣ್ಯ, ಶಾಸನಬದ್ಧ 
ಅರಣ್ಯ, ಹಾಗೂ ಸರ್ಕಾರಿ ದಾಖಲೆಗಳಲ್ಲಿ ಅರಣ್ಯವೆಂದು ನಮೂದಿಸಿರುವ ಪ್ರದೇಶಗಳ ವಿಸೀರ್ಣವೆಷ್ಟು; 
(ಮೃತ್ತವಾರು, ಜಿಲ್ಲಾವಾರು, ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಇಲಾಖೆಯಿಂದ ಆನೆ, ಕಾಡು ಕೋಣ, ಜಿಂಕೆ, ಹಂದಿ, ನವಿಲು, ಮಂಗ ಮೊದಲಾದ ಕಾಡು ಪ್ರಾಣಿ 
ಪಕ್ಲಿಗಳಿಂದ ಕೃಷಿಯ ಮೇಲಾಗುತ್ತಿರುವ ಹಾನಿಗೆ ಪರಿಹಾರ ನೀಡುವ ಸಂಬಂಧ ಮತ್ತು ಕಾಡು ಪ್ರಾಣಿಗಳ 
ನಿಯಂತ್ರಣಕ್ಕಾಗಿ ಹೊರಡಿಸಲಾದ ಸುತ್ತೋಲೆಗಳ ಸಂಖ್ಯೆ ಎಷ್ಟು ; (ಸುತ್ತೋಲೆಗಳ ಪ್ರತಿಯನ್ನು 
ನೀಡುವುದು) ವಿವಿಧ ನ್ಯಾಯಾಲಯಗಳಿಂದ ಯಾವ ಯಾವ ಪ್ರಕರಣಗಳಲ್ಲಿ ಇಲಾಖೆಗೆ ಈ ಸಂಬಂಧ 
ನಿವೇಶನವನ್ನು ನೀಡಲಾಗಿದೆ ; (ಪ್ರಕರಣವಾರು ನ್ಯಾಯಾಲಯದ ತೀರ್ಪಿನ ಪ್ರತಿ ಒದಗಿಸುವುದು) 


(ಇ) ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶಗಳಿಗಾಗಿ ಸರ್ಕಾರಿ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ 
ಬಿಟ್ಟುಕೊಡಲು ಇಲಾಖೆಯಿಂದ ಮಾರ್ಗಸೂಚಿ ರೂಪಿಸಲಾಗಿದೆಯೇ ; ಹಾಗೂ ಇವುಗಳಿಗೆ ಬದಲಿಯಾಗಿ 
ಜಾಗವನ್ನು ಪಡೆಯಲು ಇರುವ ಮಾನದಂಡವೇನು ; (ಆದೇಶದ ಪ್ರತಿ ಒದಗಿಸುವುದು) 


(ಈ) ರಾಜ್ಯದಲ್ಲಿ ಈ ತನಕ ಎಷ್ಟು ಎಕರೆ ಜಾಗವನ್ನು ಈ ಉದ್ದೇಶಕ್ಕಾಗಿ ಬಿಟ್ಟಿ ಕೊಡಲಾಗಿದೆ ಮತ್ತು 
ಬದಲಿಯಾಗಿ ಪಡೆದ ಭೂಮಿಯ ವಿಸ್ಲೀರ್ಣವೆಷ್ಟು ? (ಜಿಲ್ಲಾವಾರು, ತಾಲ್ಲೂಕುವಾರು, ಅಭಿವೃದ್ದಿ 
ಕಾಮಗಾರಿವಾರು ಮಾಹಿತಿ ಒದಗಿಸುವುದು) 


